ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


" ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 126 


C1 


ಶ್ರೀ ಪ್ರಕಾಶ್‌.ಕೆ. ರಾಥೋಡ್‌ 


13-09-2021 
ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


xk 


ಪ್ರಶ್ನೆ ಉತ್ತರ 

ಅ) | ರಾಜ್ಯದಲ್ಲಿ ಅ) | ರಾಜ್ಯದಲ್ಲಿ ಎಲೆಕ್ಟಿಕಲ್‌ ವಾಹನಗಳು ಹೆಚ್ಚಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. 
ಎಲೆಕ್ಟ್ರಿಕಲ್‌ 
ವಾಹನಗಳು 
ಹೆಚ್ಚಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ಆ) | ಈ ವಾಹನಗಳಿಗೆ | ಆ) | ಕರ್ನಾಟಕ ಸರ್ಕಾರವು “ವಿದ್ಯುತ್‌ ವಾಹನ ಮತ್ತು ಇಂಧನ ಶೇಖರಣೆ ನೀತಿ 2017” ಅನ್ನು 
ಚಾರ್ಜಿಂಗ್‌ | ಸೆಪ್ಲೆಂಬರ್‌ 2017 ರಲ್ಲಿ ಜಾರಿಗೊಳಿಸಿದೆ. ಸದರಿ ನೀತಿಯ ಅನುಷ್ಠಾನದ ನಿಟ್ಟಿನಲ್ಲಿ ವಿದ್ಯುತ್‌ 
ಪಾಯಿಂಟ್‌ ಗಳನ್ನು ಸರಬರಾಜು ಕಂಪನಿಗಳಲ್ಲಿ ವಿದ್ಯುತ್‌ ವಾಹನಗಳ. ಚಾರ್ಜಿಂಗ್‌ ಪಾಯಿಂಟ್‌ಗಳನ್ನು 

_| ಅಳವಡಿಸಲು | ಸ್ಥಾಪಿಸಿದ್ದು ಹಾಗೂ ಸ್ಥಾಪಿಸಲು ಇತರೆ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿರುತ್ತದೆ. 
ಸರ್ಕಾರ ಕೈಗೊಂಡ (0 
Ss ಕರ್ನಾಟಕ ಸರ್ಕಾರವು ಆಯವ್ಯಯ 2021-22 ರಲ್ಲಿ ಪಿಪಿಪಿ ಆಧಾರದ ಮೇಲೆ ರಾಜ್ಯದಲ್ಲಿ 
ಸ 1000 ಇವಿ ಚಾರ್ಜಿಂಗ್‌ ಕೇಂದ್ರಗಳನ್ನು -ಸ್ಥಾಪಿಸುವುದಾಗಿ ಘೋಷಿಸಿದೆ. ಬೆಸ್ಮಾಂ ಸಂಸ್ಥೆಯು 
(ವಿವರ ನೀಡುವುದು) K 


ರಾಜ್ಯ ನೋಡಲ್‌ ಏಜೆನ್ಸಿಯಾಗಿದ್ದು, ಕ್ರಿಯಾ ಯೋಜನೆ ಮತ್ತು ಪ್ರಮಾಣಿತ ಬಿಡ್ಡಿಂಗ್‌ 


| ದಾಖಲೆಗಳನ್ನು ಸಿದ್ಧಪಡಿಸುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 


ವಿದ್ಯತ್‌ ಸರಬರಾಜು ಕಂಪನಿವಾರು ಕೃಗೊಂಡ ಕ್ರಮದ ವಿವರಗಳು ಈ ಕೆಳಗಿನಂತಿದೆ: 


1. ಬೆಂಗಳೂರು ವಿದ್ಯ ತ್‌ ಸರಬರಾಜು ಕಂಪನಿ: 
a) ಸಾರಿಗೆ ಇಲಾಖೆಯ ರೂ. 4 ಕೋಟಿ ಠೇವಣಿ ಕೊಡುಗೆಯಿಂದ ಬೆಂಗಳೂರಿನಲ್ಲಿ 


26 ಡಿಸಿ ಫಾಸ್ಟ್‌ ಚಾರ್ಜಿಂಗ್‌ ಘಟಕೆಗಳನ್ನು ಮತ್ತು 100 ಎಸಿ ಎಲೆಕ್ಟ್ರಿಕ್‌ ವೆಹಿಕಲ್‌ 
ಚಾರ್ಜಿಂಗ್‌ ಘಟಕಗಳನ್ನು ಬೆವಿಕಂ ಸ್ಥಾಪಿಸಿದೆ. ಈ £೪ ಚಾರ್ಜರ್‌ಗಳು 
ಸಾರ್ವಜನಿಕ ಬಳಕೆಗೆ ಲಭ್ಯವಿದೆ. 

b) ವಿಧಾನಸೌಧ, ವಿಕಾಸ ಸೌಧ ಮತ್ತು ಕೆಇಆರ್‌ಸಿ ಸೇರಿದಂತೆ ಬೆಸ್ಕಾಂ ಮತ್ತು 
ಇತರೆ ಅವರಣದಲ್ಲಿ.ಅಳವಡಿಸಲಾದ ಚಾರ್ಜರ್‌ಗಳ ಸಾರಾಂಶ ಹೀಗಿದೆ. 


ಚಾರ್ಜರ್‌ ಪ್ರಕಾರ 2018 ರಲ್ಲಿ | 2049 ರಲ್ಲಿ] ಒಟ್ಟು ಸಂಖ್ಯೆ 


ಡಿ.ಸಿ. ಫಾಸ್ಟ್‌ ಚಾರ್ಜರ್ಗಳು 4 26 30 
ಎ.ಸಿ. ಸ್ನೋ ಚಾರ್ಜರ್ಗಳು 6 100 106 
ಒಟ್ಟು ಸಂಖ್ಯೆ 10 6 § 


«) ಕೇಂದ್ರ ಸರ್ಕಾರದ ಫೇಮ್‌ -1 ಯೋಜನೆಯಡಿ ಇವಿ ಚಾರ್ಜಿಂಗ್‌ ಕೇಂದ್ರಗಳು 
) ೯A್ಬE-! ಯೋಜನೆಯಡಿ ಬೆಂಗಳೂರು ನಗರದ ಹ£scom ಮಾಲೀಕತ್ಸದ 


ಸ್ಥಳಗಳಲ್ಲಿ 08 ೦೮ ಫಾಸ್ಟ್‌ ಚಾರ್ಜರ್‌ಗಳನ್ನು ಸ್ಥಾಪಿಸಲು BESCOM 


———— 


ರಾಜಸ್ಥಾನ ಎಲೆಕ್ಟ್ರಾನಿಕ್ಸ್‌ & ಇನ್ಸುಮೆಂಟ್ಸ್‌ ಲಿಮಿಟೆಡ್‌ (ಣ೭॥1) ಗೆ 
ಅನುಮೋದನೆ ನೀಡಿದೆ. 
d) ಕೇಂದ್ರ ಸರ್ಕಾರದ ಫೇಮ್‌ -2 ಯೋಜನೆಯಡಿ ಇವಿ ಚಾರ್ಜಿಂಗ್‌ ಕೇಂದ್ರಗಳು 
) ಬೃಹತ್‌ ಕೈಗಾರಿಕೆಗಳ ಇಲಾಖೆಯು, ಕೇಂದ್ರ ಸರ್ಕಾರ ರವರು ೯೩೪ ॥ 
ಯೋಜನೆಯಡಿ ರಾಜ್ಯಕ್ಕೆ 172 ಹಾಗೂ ಅದರಲ್ಲಿ ಬೆಂಗಳೂರು ನಗರಕ್ಕೆ 152 
ವಿದ್ಯುತ್‌ ವಾಹನ ಚಾರ್ಜಿಂಗ್‌ ಕೇಂದ್ರಗಳನ್ನು ಸ್ಥಾಪಿಸಲು ಅನುಮೋದನೆ 
ನೀಡಿದೆ. ವಿವರಗಳು ಕೆಳಕಂಡಂತಿವೆ: 


hod City Agency No” of EVCS Total 
EESL 12 
1 Bengaluru | REIL 37 
NTPC 103 “1 172 
2 Gulbarga Gulbarga Electric 10.. 
upply Co. 
3 Mangalore | REIL 10 


i) 140 ಸಂಖ್ಯೆಗಳ ಇವಿ ಚಾರ್ಜಿಂಗ್‌ ಕೇಂದ್ರಗಳನ್ನು ಸ್ಥಾಪಿಸಲು, ಎನ್‌ಟಿಪಿಸಿ 
ಲಿಮಿಟೆಡ್‌ ಮತ್ತು ರಾಜಸ್ಥಾನ ಎಲೆಕ್ಟ್ರಾನಿಕ್ಸ್‌ & ಇನ್ಸುಮೆಂಟ್ಸ್‌ ರಿಮಿಟೆಡ್‌ 
ಜೊತೆ ಬೆವಿಕಂಪನಿಯು ಬಂಟ ಕಾರ್ಯಗತಗೊಳಿಸಿದೆ. 

i) ಬೆಸ್ಕಾಂ ಸ್ಥಳಗಳಲ್ಲಿ ರಾಜ್ಯದ ಹೆದ್ದಾರಿಗಳಲ್ಲಿ ಇವಿ ಚಾರ್ಜಿಂಗ್‌ 
ಕೇಂದ್ರಗಳನ್ನು ಸ್ಥಾಪಿಸಲು ನ61ಗೆ ಒಪ್ಪಿಗೆ ನೀಡಿದೆ. 


2. ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ: 

ಜಾವಿಸನಿನಿ ಒಡೆತನ 2 ಸಂಖ್ಯೆಯ' ಸ್ಥಳಗಳಲ್ಲಿ ವಿದ್ಯುತ್‌ ವಾಹನಗಳ. ಚಾರ್ಚೆಂಗ್‌ 
ಸ್ಟೇಷನ್‌ ಗಳನ್ನು ಸ್ಥಾಪಿಸಲು ಮೆ! ಪಿ.ಜಿ.ಸಿ.ಐ.ಎಲ್‌, ಗುರುಗ್ರಾಮ್‌ ರವರೊಂದಿಗೆ 
ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. 


3. ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ: ಮ 
"ಪ್ರಸ್ತುತ, ಫೇಮ್‌ ಇಂಡಿಯಾ ಹಂತ-2ರ ಅಡಿಯಲ್ಲಿ ಮಂಗಳೂರು ವಿದ್ಯ ಚ್ಛಕ್ತಿ 


' ಪ್ರಸ್ತಾವನೆಯು ಪರಿಶೀಲನೆ ಹಂತದಲ್ಲಿದೆ. 


ಸರಬರಾಜು ಕಂಪನಿಯ ಮಂಗಳೂರು ವಿಭಾಗದ ವ್ಯಾಪ್ತಿಯಲ್ಲಿನ 14 ಸಂಖ್ಯೆಯ ಇವಿ. 
ಚಾರ್ಜಿಂಗ್‌ ಕೇಂದ್ರಗಳನ್ನು ಹಾಗೂ ಶಿವಮೊಗ್ಗ ವಿಭಾಗದಲ್ಲಿನ 10 ಇ.ವಿ. ಚಾರ್ಜಿಂಗ್‌ 
ಕೇಂದ್ರಗಳನ್ನು ಸ್ಥಾಪಿಸುವ ಬಗ್ಗೆ ಪ್ರಸ್ತಾವನೆಗಳನ್ನು ವ್ಯವಸ್ಥಾಪಕ ನಿರ್ದೇಶಕರು, 
ಬೆಸ್ಮಾಂ, ಬೆಂಗಳೂರು ಇವರಿಗೆ ದಿನಾಂಕ;19.09.2019ರಂದು ಸಲ್ಲಿಸಲಾಗಿದೆ. 


4. ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ: 
ಸ್ಮಾರ್ಟ ಸಿಟಿಗಳಿಗೆ ಆದ್ಯತೆ ನೀಡಿ, ಹೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯತ್‌ ವಾಹನ 
ಚಾರ್ಜಿಂಗ್‌ ಕೇಂದ್ರಗಳನ್ನು ಗುರುತಿಸಲು ಬೆಸ್ಕಾಂ ಕೋರಿದ್ದರ ಪ್ರಯುಕ್ತ, ಹುಬ್ಬಳ್ಳಿ- 
ಧಾರವಾಡ ನಗರದಲ್ಲಿ 46 ( ಖಾಸಗಿ- 34, ಸರ್ಕಾರಿ- 12) ಹಾಗೂ ಬೆಳಗಾವಿ 
ನಗರದಲ್ಲಿ 28 (ಖಾಸಗಿ) ಸ್ಥಳಗಳನ್ನು ಗುರುತಿಸಿದ್ದು, ಮಾಹಿತಿಯನ್ನು ಬೆಸ್ಕಾಂಗೆ 
ನೀಡಲಾಗಿದೆ. 
ವಿದ್ಯುತ್‌ ವಾಹನ ಚಾರ್ಜಿಂಗ್‌ ಕೇಂದ್ರಗಳನ್ನು ಸ್ಥಾಪಿಸಲು ಹೆಸ್ಕಾಂ ವ್ಯಾಪ್ತಿಯಲ್ಲಿ 82 
ಸರ್ಕಾರಿ ಸ್ಥಳಗಳನ್ನು ಗುರುತಿಸಲಾಗಿದೆ. 
5. ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ 

ಜೆಸ್ಕಾಂ ನಿಗಮ ಕಛೇರಿಯ ಅವರಣದಲ್ಲಿ ಎಲೆಕ್ಟಿಕಲ್‌ ವಾಹನಗಳಿಗೆ 
ಚಾರ್ಜಿಂಗ್‌ ಪಾಯಿಂಟ್‌ ಅಳವಡಿಸಲು ಸ್ಥಳ ಗುರುತಿಸಲಾಗಿದೆ. ಸದರಿ 
ಕಾಮಗಾರಿಯಲ್ಲಿ 4 "ಚಾರ್ಜಿಂಗ್‌ ಯೂನಿಟ್‌ಗಳನ್ನು - ಅಳವಡಿಸಲು -ಡಿ:ಪಿ.ಆಠ್‌; | 


ಸಂಖ್ಯೆ: ಎನರ್ಜಿ 204 ಇಬಿಎಸ್‌ 2021 


pd 
(ವಿ ಸುನಿಲ್‌ಕುಮಾರ ) 


ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 
ಸಚಿವರು 


